ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿನ ಪ್ರಶ್ನೆ - 1273 
ಸಂಖ್ಯೆ y 
ಸ ವ ಶ್ರೀ ಪ್ರದೀಪ್‌ ಶೆಟ್ಟರ್‌ 
ಮಾನ್ಯಸದಸ್ಯರ ಹೆಸರು (ಸ್ನಳೀಯ ಸಂಸ್ಕೆಗಳ ಕೇತು 
ಉತ್ತರಿಸಬೇಕಾದ ದಿನಾಂಕ 17.03.2021 
ಉತ್ತರಿಸುವ ಸಚಿವರು ವಸತಿ ಸಚಿವರು 
ಹ ಪುಶ್ನೆ ಉತ್ತರ 
ಅ (ಗೃಹ ಮಂಡಳಿಯಿಂದ: ದುರ್ಬಲ | ಕರ್ನಾಟಿಕ ಗೃಹ ಮಂಡಳಿಯಲ್ಲಿ ಆರ್ಥಿಕ 
ವರ್ಗದವರಿಗೆ ವಿವೇಶನ ಅಥವಾ | ದುರ್ಬಲ ವರ್ಗದವರಿಗೆ ವಿವೇಶನಗಳನ್ನು 
ಮನೆಗಳ ಹಂಚಿಕೆ ಮಾಡಲು ಇರುವ ಕರ್ನಾಟಿಕ ಗೃಹ , ಮಂಡಳಿ: ಕಾಯ್ದೆ 1962, 
ನಿಯಮಾವಳಿಗಳೇನು; (ವಿವರ | ಹಂಚಿಕೆ ರೆಗ್ಯುಲೇಶನ್ಸ್‌ 1983ರ ನಿಯಮ 9 ರಂತೆ 
| ಒದಗಿಸುವುದು) ವಿವಿಧ ಪ್ರವರ್ಗಗಳಿಗೆ ಕಾಯ್ದಿರಿಸಿ ಹಂಚಿಕೆ 
ಮಾಡಲಾಗುತ್ತದೆ. 
ಪ್ರತಿ ಬಡಾವಣೆಯಲ್ಲಿ ಒಟ್ಟು ವಿವೇಶನಗಳ 
ಶೇ. 15 ರಿಂದ 20 ರಷ್ಟು ನಿವೇಶನಗಳನ್ನು 
ಆರ್ಥಿಕ ದಮರ್ಬಲ ವರ್ಗದವರಿಗೆ 
ಅಬಿವೃದ್ಧಿಪಡಿಸಲಾಗುತ್ತಿದ್ದು, ಶೇ. 50 ರಷ್ಟು 
ರಿಯಾಯಿತಿ ದರದಲ್ಲಿ ಹಂಚಿಕೆ 
ಮಾಡಲಾಗುತ್ತಿದೆ. ಆರ್ಥಿಕ ದುರ್ಬಲ ವರ್ಗದ 
ವಿವೇಶನಗಳಿಗೆ ಅರ್ಜಿ ಸಲ್ಲಿಸುವ ಅರ್ಜಿದಾರರು 
ತಮ್ಮ ಕುಟುಂಬದ ವಾರ್ಷಿಕ ವರಮಾನ ನಗರ 
ವ್ಯಾಪ್ತಿಯಲ್ಲಿದ್ದಲ್ಲಿ . ರೂ.87,600/- ಹಾಗೂ 
ಗ್ರಾಮೀಣ ವ್ಯಾಪ್ತಿಯಲ್ಲಿದ್ದಲ್ಲಿ ರೂ.32000/- 
ಮಿೀೀರದಿರುವ ಬಗ್ಗೆ ಸಂಬಂದಪಟ್ಟ 
ತಹಸೀಲ್ಲಾರರವರಿಂದ ಪ್ರಮಾಣ ಪತ್ರವನ್ನು 
ಪಡೆದು ಅರ್ಜಿಯೊಂದಿಗೆ ಸಲ್ಲಿಸಿದಲ್ಲಿ 
ನಿಯಮಾನುಸಾರ , ಹಂಚಿಕೆಗೆ ಕ್ರಮ 
ವಹಿಸಲಾಗುತ್ತಿದೆ. ಹಂಚಿಕೆಯಾದ ಸದರಿ 
ನಿವೇಶನಗಳನ್ನು 5 ವರ್ಷಗಳವರೆಗೆ ಪರಭಾರೆ 
ಅಥವಾ ವರ್ಗಾವಣೆ ಮಾಡುವಂತಿಲ್ಲ. 
ಆ [ಕಳೆದ 5 ವರ್ಷಗಳಲ್ಲಿ ಧಾರವಾಡ | ಹೌದು; 


ಮತ್ತು ಹುಬ್ಮಳ್ಳಿ ಅವಳಿ ನಗರಗಳಲ್ಲಿ 
ಗೃಹ ಮಂಡಳಿಯಿಂದ ದುರ್ಬಲ 
ವರ್ಗದವರಿಗೆ ನಿವೇಶನ ಅಥವಾ 
ಮನೆಗಳನ್ನು ಹಂಚಿಕೆ 
ಮಾಡಲಾಗಿದೆಯೇ; 


1) ಹುಬ್ಮಳ್ಳಿ ತಾಲ್ಲೂಕಿನ ಅಮರಗೋಳ 2ನೇ 
ಹಂತದ ಬಡಾವಣೆಯಲ್ಲಿ 16 ನಿವೇಶನಗಳನ್ನು 
ಹಾಗೂ ಗಾಮನಗಟ್ಟಿ 2ನೇ ಹಂತದ 
ಬಡಾವಣೆಯಲ್ಲಿ 0 ನಿವೇಶನಗಳನ್ನು ಹಂಚಿಕೆ 


| ಮಾಡಲಾಗಿರುತ್ತದೆ. 


2) ಧಾರವಾಡ ತಾಲ್ಲೂಕಿನ ಹಿರೇಮಲ್ಲಿಗೆವಾಡ | ' 
ಬಡಾವಣೆಯಲ್ಲಿ 321 ನಿವೇಶನಗಳನ್ನು ಹಾಗೂ 
ಸತ್ತೂರು 2ನೇ ಹಂತದ ಬಡಾವಣೆಯಲ್ಲಿ 114 
ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿರುತ್ತದೆ. 


| ಮುಂದಿನ ದನಗಳಲ್ಲಿ ಸದರಿ ನಗರದ 
ದುರ್ಬಲ ವರ್ಗದವರಿಗ ಮನೆ 
ಅಥವಾ ನಿವೇಶನಗಳನ್ನು ಬೇಡಿಕೆ 


ಹುಬ್ಬಳ್ಳಿ ತಾಲ್ಲೂಕಿನ ಗಾಮನಗಟ್ಟೆ 3ನ್‌ ಹಂತ 
ಮತ್ತು ಧಾರವಾಡ ತಾಲ್ಲೂಕಿನ ಸತ್ತೂರು 3ನೇ 
ಹಂತದ ಬಡಾವಣೆಗಳನ್ನು 


ಅನುಸಾರ ಹಂಚಿಕೆ ಮಾಡುವ 
ಪ್ರಸ್ತಾವ ಸರ್ಕಾರದ ಮುಂದೆ 
ಇದೆಯೇ? (ಸಂಪೂರ್ಣವಾದ 


'ಅಭಿವೃದ್ಧಿಪಡಿಸಲಾಗಿದ್ದು - 


ಸದರಿ 
ಬಡಾವಣಿಗಳಲ್ಲಿ ಆರ್ಥಿಕ ದುರ್ಬಲ 
ವರ್ಗದವರಿಗೆ ನಿಯಮಾವಳಿಯಂತೆ ವಿವೇಶನ 
ಹಂಚಿಕೆಗೆ ಕ್ರಮ ಜರುಗಿಸಲಾಗುವುದು. 


ವಿವರವನ್ನು ನೀಡುವುದು). . 


(ಸ೦ಖ್ಯೆ: ವಇ 31 ಕಗೃಮಂ 2021) 


Nee 
(ಬಿ. ಸೋಮಣ್ಣ) 
ವಸತಿ ಸಚಿವರು. 


